ಹ ಪ 
ಡಾ| ಪ್ರತಿಭಾ ಚಿಣ್ಣಪ್ಪ. 


ಕರ್ನಾಟಕದಲ್ಲಿ ಬಲಿ 


ಆತ್ಮತ್ಯಾಗ 


ಬಲಿ ಎನ್ನುವ ಪದ್ಧತಿ ನಮ್ಮ ದೇಶದಲ್ಲಿ ಬಹಳ 
ಹಿಂದಣ ಕಾಲದಿಂದ ನಡೆದುಬಂದದ್ದು. ಆರ್ಯರ 
ಪೂರ್ವಜರು, ಆರ್ಯರು, ಇದನ್ನು ಅನುಸರಿಸು 
ತ್ತಿದ್ದರು. ಆರ್ಯ ಸಂಸ್ಕೃತಿಯು ಪ್ರಾಣಿ ಬಲಿಯನ್ನಷ್ಟೇ 
ಅಲ್ಲದೆ, ನರಮೇಧ ಯಾಗವನ್ನು ಸ್ವೀಕರಿಸಿತ್ತು. ಆದರೆ 
ಕಾಲಕ್ರಮೇಣ ಜೈನ, ಬೌದ್ಧ ಧರ್ಮಗಳ ಪ್ರಭಾವದಿಂದ 
ಬೆಳೆದು ಬಂದ ಹಿಂದೂಧರ್ಮದಲ್ಲಿ ಆ ಪದ್ಧತಿ 


ಮಾಯವಾಗುತ್ತಾ ಬಂದಿತು. ದೇವತೆಗೆ ರಕ್ತಲೇಪನಕ್ಕೆ 


ಬದಲಾಗಿ ಕುಂಕುಮ ಬಳಸಲಾಯಿತು. ಆದರೂ, 
ನೂರಾರು ವರ್ಷಗಳ ಇತಿಹಾಸದಲ್ಲಿ ಒಂದಲ್ಲ ಒಂದು 
ವಿಧದಲ್ಲಿ ಈ ಬಲಿಪದ್ಧತಿ ಕಂಡುಬರುತ್ತಲೇ ಇದೆ. 


ಕರ್ನಾಟಕದಲ್ಲಿ. ಈ ಸಂಪ್ರದಾಯ ಎರಡು 
ವಿಧದಲ್ಲಿ ಕಾಣುತ್ತದೆ. ಹಳ್ಳಿಯ ರಕ್ಷಣೆಗಾಗಿ ಪ್ರಾಣದ 
ಹಂಗು ತೊರೆದು ಹೋರಾಡುವ ವೀರಭದ್ರರು 
ದೊರೆಯ ರಕ್ಷಣೆಗಾಗಿ ತಮ್ಮ ಜೀವನವನ್ನು ಮುಡು 
ಪಾಗಿಟ್ಟ ವಚನಬದ್ಧ ಗರುಡರು, ಪುರುಷರು. ಆನೇಕರು 
ಭಕ್ತಿಯ ಆವೇಶದಲ್ಲಿ ಎಳೆಯುತ್ತಿರುವ ದೇವರ ರಥದ 
ಚಕ್ರದಡಿಗೆ ಬೀಳುತ್ತಿದ್ದರು. ಇಂಥವರ ಕಥೆಗಳನ್ನು 
ಸಾರಿ ಹೇಳುತ್ತವೆ ವೀರಗಲ್ಲುಗಳು. ವೀರಭದ್ರರು, 
ಗರುಡರು ಈ ಒಂದು ಕೆಲಸಕ್ಕಾಗಿಯೇ ನಿಯೋಜಿತ 
ರಾದವರು, ಸ್ವಇಚ್ಛೆಯಿಂದ ಪ್ರೇರೇಪಿತರಾದವರು, 
ಪ್ರಮಾಣಬದ್ದರು. ಆದರೆ ನಿಸ್ಸಹಾಯಕಳಾದ ಸ್ತ್ರೀ 
ಸಮಾಜದ ಕಟ್ಟಳೆಗಳಿಗೆ ಬಾಗಬೇಕಾಗಿತ್ತು. ಚಿಕ್ಕ ಮಗು 
ವಿನಿಂದ ಸತಿಯಾಗುವುದಕ್ಕೆ ಮಾನಸಿಕವಾಗಿ ಸಿದ್ಧತೆ 
ನಡೆಸಲಾಗುತ್ತಿತ್ತು. ವಿಧವೆಯಾಗಿ ಬದುಕುವ ಆಸೆ 
ಇದ್ದರೆ ಮುಂದಿನ ಕಠೋರ, ದುಸ್ನಹನೀಯ ಜೀವನದ 
ಅರಿವು ಎಂತಹ ಆಸೆಯನ್ನಾದರೂ ಚಿವುಟಿ ಬಿಡು 
ತ್ತಿತ್ತು ಆಕೆಯು ಸಂಘಂ ಕಾಲದ ಸ್ತ್ರೀ ಆದರೇನು, 
ಮಧ್ಯಕಾಲೀನಳಾದರೇನು? ಮುಂದಿನ ಬದುಕಿನ ಸ್ಪಷ್ಟ 
ರೂಪ ಆಕೆಯ ನೋವಿನ ಮಾತುಗಳಲ್ಲಿ ಕರ್ನಾಟಕದ 
ಜಾನಪದ ಗೀತೆಗಳಲ್ಲಿ ಕೇಳಿ ಬರುತ್ತದೆ.' 


ಇತಿಹಾಸ ದರ್ಶನ 


"ಗಂಡ ಸಾಯೋಕಿಂತ ಮುಂಡೆಯಾಗೋಕ್ಕಿಂತ 
ಕಂಡೋರ ಮನೆಯ ಕಸಸ್ತಾಕೆ - ಸಾಯೋಕಿಂತ 
ಕೊಂಡವನ್ನೇರೋದೆ ಕಡುಲೇಸು". 1 


ಆಕಸ್ಮಿಕವಾಗಿ ಭವಿಷ್ಯವೇ ಕಮರಿ ಹೋದಾಗ 
ಸಹಧರ್ಮಿಣಿ ಸ್ತ್ರೀ ಸಹಗಮನ ಮಾಡಿ ಸತಿಯಾಗುತ್ತಿ 
ದ್ದಳು. ಇವರುಗಳ ಆತ್ಮಬಲಿದಾನವನ್ನು ಮುಂದೆ 
ಬಂದ ಪೀಳಿಗೆಗಳು ವೀರಗಲ್ಲು ಸತಿಗಲ್ಲುಗಳ ಮೂಲಕ 
ಆರಾಧಿಸುತ್ತಿದ್ದರು. 


ಮಧ್ಯಕಾಲೀನ ಯುಗದಲ್ಲಿ ಕರ್ನಾಟಕದಲ್ಲಿ 
ಇನ್ನೊಂದು ತೆರನಾದ ಪದ್ಧತಿಯು ಕಂಡುಬರುತ್ತದೆ. 
ಒಂದು ಪರಿಸ್ಥಿತಿಯನ್ನು ಸುಧಾರಿಸಲು ಅಥವಾ ಸಂಘ 
ಟನೆಯನ್ನು ಎದುರಿಸಲ್ಲು ಆತ್ಮ ಬಲಿದಾನವು 
ನಡೆಯುತ್ತಿತ್ತು. ಮೆಕೆಂಜ? (ಮ್ಯುನುಸ್ಕಿ ಪ್ಟ್‌ನಲ್ಲಿ) , 


' ಸಳೀಯ ದಾಖಲೆಗಳಲ್ಲಿ ಸ್ವೀಕರಿಸಿರುವ ಶಸನಗಳಲ್ಲಿ 


ಕಂಡುಬರುತ್ತವೆ. ಹಳ್ಳಿಯ ಕೆರ 
ಹರಿಯುವ ಪರಿಸ್ಥಿತಿ ಬಂದಾಗ 
ಪ್ನದಲ್ಲಿ ದೇವತೆ ಕಂಡು ನರಬಲಿ 
ಕೋರಿದಳಂತೆ. ದೇವತೆಯತೃಖ್ತ ಗಾಗಿ ಇಬ್ಬರು 
ಸಾಲಂಕೃತ ಕನ್ಶೆಯರನ್ನು (ಅಕ್ಕ ತಂಗಿಯರನ್ನು) 
ದಡದ ಮೇಲೆ ಸಜೀವ ಸಮಾಧಿ" ಮಾಡಿ ಪ್ರಮಾದ 
ದಿಂದ ತಪ್ಪಿಸಿಕೊಂಡರು. ಕೆಂಪೇಗೌಡನ ಸೊಸೆಯ ಕಥೆ 
ಎಲ್ಲರಿಗೂ ಗೊತ್ತಿರುವುದೇ. ಯಾರೂ ಆಕೆಯನ್ನು 
ಬಲವಂತಪಡಿಸಲಿಲ್ಲ. ಆದರೆ ಗರ್ಭಿಣಿಯ ಬಲಿಯೇ 
ಬೇಕೆಂದಾಗ ಆ ತುಂಬುಗರ್ಭಿಣಿ ` ಗೌಡನ ಸೊಸೆ 
ಇನ್ನೇನು ತಾನೆ ಮಾಡಿಯಾಳು? ಮಾನಸಿಕ ಸಿತ್ತಡ್ಯ 
ಪರಿಸ್ಥಿಯ ಒತ್ತಡ,' ಆಕೆಯನ್ನು ಈ ಕೆಲಸ ಕ್ಸ ಪ್ರೇರೇಪ 
ಸಿತು. ಭ್ರೂಣಹತ್ಯೆ ಮಹಾಪಾಪವೆಂದು ಓಪ್ಪಿಕೊಂಡ 
ಸಮಾಜವೇ ಈ ವಿಧವಾದ ನಂಬಿಕೆ ಇಟ್ಟುಕೊಂಡಾಗ 
ಆ ಮೌಢ್ಯಕ್ಕೆ ಬಲಿಯಾದಳು ಗೌಡನ ಸೊಸೆ. 


ನಂಥ ಘಟನೆಗಳು 
ತುಂಬಿ ಕೋಡಿ 
ಆವೂರ ರೆಡ್ಡಿಯ ಸ್ನ 


ಇಂತಹ ಕಷ್ಟದ 
ಇನ್ನೊಬ್ಬರ ಪ್ರಾಣವನ್ನು 
ಅರ್ಪಿಸಿಕೊಳ್ಳಲು ಮುಂದಾದವನು 


ಪರಿಸ್ಥಿತಿಯನ್ನು ನಿವಾರಿಸಲು 
ಬಲಿಕೊಡದೆ ತನ್ನನ್ನೇ 
ನೃಪತುಂಗನೊ 


೧೩೩ 


ಬ್ಬನೇ. ಆದರೆ; ಉಳಿದೆಲ್ಲ ಉದಾಹರಣೆಗಳಲ್ಲಿ ನಮಗೆ 
ಕಾಣಸಿಗುವುದು ಅಮಾಯಕ ಸ್ತ್ರೀಯ ಬಲಿದಾನವೇ. ಈ 
ಹುಡುಗಿಯರಿಗೆ ಶತ್ರುಗಳಿಂದ ಮಾನರಕ್ಷಣೆಗಾಗಿ 
ಜೊಹರ ಹೋಗುವ ಅವಶ್ಯಕತೆ ಇರಲಿಲ್ಲ. ಅವರು 
ಸತಿಗಳಾಗುವ ಪರಿಸ್ಥಿತಿಯೂ ಇರಲಿಲ್ಲ. ಕೆಲವೆಡೆ 
ಅವರಿನ್ನೂ ಕನ್ನೆ ಯರು. ಈ ರೀತಿಯ ಬಲಿದಾನವು 
ಸಮಾಜದ ಕ್ಷೇಮಕ್ಕೋಸ್ಕರ ಸ ಎನ್ನವುದೇನೋ ಸರಿ. 
ಆದರೆ ಕೋಟಿ ಬಾಗಲು ನಿಲ್ಲದಿರುವುದಕ್ಕೆ ಯಾರು 
ಹೊಣೆ? ಸೋಜಿಗವೆಂದರೆ ಇಂತಹ ಬಲಿದಾನಕ್ಕೆ ಕನ್ನ 
ಯರು ಅಥವ ಯುವತಿಯರನ್ನು ಮಾತ್ರವೇ ಕೊಡ 
ಲಾಗುತ್ತಿತ್ತು. ಜೀವನವು ವಿಕಸಿಸುವ ಮೊದಲೇ ಅಂಥ 
ವರನ್ನು' ಚಿವುಟಿಹಾಕಲಾಗುತ್ತಿತ್ತು. ಬಲಿದಾನವಾಗಬೇಕಾ 
ದಾಗ ಊರ ಮುಖ್ಯಸ್ಥನೇಕೆ ಮುಂದಾಗುವುದಿಲ್ಲ? 
ಜೋಯಿಸನೇಕೆ ಹೋಗುವುದಿಲ್ಲ? ಊರವರ್ತಕನೋ, 
ಬೇಸಾಯಗಾರನೋ ಏಕೆ ಮುಂದಾಗುವುದಿಲ್ಲ? ಇವರೆ 
ಲ್ಲರು ಸಮಾಜಕ್ಷೆ ಬೇಕಾದವರು. ಬೇಡವಾದವಳು 
ಹೆಣ್ಣು ತಾನೆ? ಈ ಸಂದರ್ಭದಲ್ಲಿ ಕೆರೆಗೆ ಹಾರ'ವೆಂಬ 
ಜಾನಪದ ಗೀತೆ ನಮ್ಮ ಕಣ್ಣಮುಂದೆ ಎದ್ದು ನಿಲ್ಲುತ್ತದೆ. 
ಸಣ್ಣ ಸೊಸೆ ಭಾಗೀರಥಿಯನ್ನು ಕಿಕಗೆಹಾರವಾಗಿ 
ಕೊಟ್ಟರು. ಭಾಗೀರಥಿಯ ಕಥೇ ಇತಿಹಾಸದ ಘಟ 
ನೆಯೇ ಅಲ್ಲವೋ ಅನ್ನುವುದು ಮುಖ್ಯವಲ್ಲ. ಜಾನ 
ಪದ ಸಾಹಿತ್ಯ ವ್ಯಕ್ತಿಗತ ಐತಿಹಾಸಿಕ ಘಟನೆಗಳ 
'ನಿರೂಪಣೆಗಿಂತ' ಆಯಾ ಕಾಲದ ಸಾಮಾಜಿಕ ಮತ್ತು 

೦ಸ್ಥೃತಿಕ ಜೀವನದ 
ಹಾರವನ್ನಾಗಿ ಕೊಡಲು ಭಾಗೀರಥಿಯನ್ನೇನು 
ಯಾರೂ ಕೇಠಲಿಲ್ಲಿ. ಹಿರಿಯರು ನಿಶ್ಚಯಿಸಿ ಬಿಟ್ಟರು. 
ಹಿರಿಯ ಸೊಸೆಯರನ್ನು ಕೇಳುವುದು ಒಂದುನೆಪವಷ್ಟೆ. 
ಜಳಕ ಮಾಡುವುದಕ್ಕೆ ನಿಂಗವ್ವ ನೀಲವ್ವ ನಾವೊಲ್ಲೆ 
ನಾವೊಲ್ಲೆ ಎಂದಾಗ, ಸಣ್ಣ ಸೊಸೆ. ಭಾಗವ್ವ ನೀನಾ 
ದರೂ ಜಳಕ ಮಾಡು ಎಂದು ಅತ್ತೆಮಾವಂದಿರೆಂದಾಗ 


ಇನ್ನೇನು ತಾನೆ ಮಾಡಿಯಾಳು? ಇಲ್ಲಿ ಎಷ್ಟೊಂದು 
ಮುಚ್ಚು ಮರೆ. ಕಡೆಗೆ ಗಂಗೆಪೂಜೆ ಆಗಿ ಕೆರೆದಂಡೆ 


ಪಟಚಿತ್ರವಾಗಿರುತ್ತದೆ. ಕರೆಗೆ | 


ಏರಿ ಬಂದ ಮೇಲೆ ಒಂದು ಬಂಗಾರದ ಬಟ್ಟಲು ಬಿಟ್ಟು 
ಬಂದ ನೆನಪು. ಆಗಲೂ ಗಂಗವ್ವ ಹೋಗಲಿಲ್ಲ, ಗವರವ್ವ 
ಹೋಗಲಿಲ್ಲ, ನಿಂಗವ್ವ ಹೋಗಲಿಲ್ಲ, ನೀಲವ್ವ ಹೋಗಲಿಲ್ಲ. 
ಸಣ್ಣಸೊಸೆ ಭಾಗೀಠಥಿಯೇ ಕರೆಗೆ ಹಾರವಾಗುವುದಕ್ಕೆ 
ಹೋಗಬೇಕಾಗಿ ಬಂತು ಇಲ್ಲಿ (ಭಾಗೀರಥಿಯದು ಆತ್‌ 
ತ್ಕಾಗವಲ್ಲ, ಬಲಿ). ಆ ಕಾಲದ ಸಮಾಜದ ಹಿರಿಮೆ ಏನೇ 
ಇದ್ದರೂ ಅದು ಇಂತಹ ಆಚರಣೆಗಳಿಂದ ಕಿರಿದಾಗಿ 
ಹೋಗುತ್ತವೆ. ಭಯದಿಂದ ಆ ಸ ಸಣ್ಣ ಹುಡುಗಿ ನಿಸ್ಪ ಹಾಯ 
ಛಕಾಗಿ ತವರಿಗೆ ಬಂದಾಗ ಗೆಳತಿಯ ಸಾಂತ್ವನ ಇಟ್ಟಾಂಗ 
ಇರಬೇಕುಹೌದು, ಸ್ತ್ರೀ ಇಟ್ಟಾಂಗ ಇರಬೇಕು. ಕೊಟ್ಟರೆ 
ಕೆರೆ” ೨ ಹಾರಹೋಗಪೇಕು. ಬಲಿದಾನದ ಘಟನೆಗಳಲ್ಲಿ 

ಈ ರೀತಿಯ ಪ್ರಾಣಾರ್ಪಣೆ ಮಾಡುವವರ ಮಾನಸಿಕ 


 ಸಿತಿಯ ಕೆರೆಗೆ. ಹಾರ ಎನ್ನುವ ಜಾನಪದ ಗೀತೆಯ 


NS 
ಲ 
ಹೊರತು, ಬೇರೆಲ್ಲೂ ಗೋಣ ಚರವಾಗುವುದಿಲ್ಲ. ಜಾನ 


ಪದ ಕವಿ ಮನನೊಂದು ಬರೆದಿರುವುದು ಭಾಗೀರ 
ಥಿಯ ಆತ್ಮತ್ತಾಗವನ್ನಲ್ಲ ಆಕೆಯ ಕೊಲೆಯನ್ನು. 


ತಿಯನ್ನು. ಹೊಗಳಿಕೊಳ್ಳುವಾಗ 


ಕ ಕ 
ಅದರ ಹಿಂದಣದ ಕಪ್ಪು ಛಾಯೆಯನ್ನು ಸುಲಭವಾಗಿ ' 
ಮರೆತು ಬಿಡುತ್ತೇವೆ. ಮುಳ್ಳು ಚುಚ್ಚಿದರೆ ತಡೆಯಲಾ , 


ರದ ಸಮಸ ಮೆಲ್ಲಮೆಲ್ಲನೆ ತಣ್ಣನ ನೇರು ಮೇಲೇರು 
ತ್ತಿದ್ದರೆ, ಉರಿಯುವ ಬೆಂಕಿ ಹತ್ತಿರ ವಾಗುತ್ತಿದ್ದರೆ, ಈ 


ಬಲಿಗೀ ಡಾದವರ ಭಯೋದ್ವೇಗ ಗಳನ್ನು ಊಹಿಸಲು 
ಕಪ್ಪವೆಲಿ ನಮ ಒಲ್ಲಿದ್ದ, ನಮ್ಮ ಮನಸ್ಸನಲ್ಲಿ . ಇನ್ನೂ 
ಇರುವ ಈ ಕಪ್ಪು ಕಲೆಯನ್ನು ಆತ್ಮ ತ್ಯಾಗವೆಂದುಕೊ 


ಳ್ಳುವುದು, ಅದನ್ನು ಹೊಗಳಿಕೊಳ್ಳುವುದು ಆತ್ಮ 
ವಂಚನೆ. ಇದು ಬಲಿ, ಸಾಮಾಜಿಕ ಆತ್ಮ ವಂಚ ತನೆ 
(ಸೋಶಿಯಲ್‌ ವಿಕ್ಸಿಮೈಜೇಶನ್‌) ಮೂಕ ಪಶುಗಳನ್ನು 
ದೇವರಿಗೆ ಜು ಎಷ್ಟು ಶ್ಲಾಘನೀಯವೋ 
ಅದು ಅಷ್ಟೆ. ಯಾರು ಏತಕ್ಕಾಗಿ ಮಾಡಿದರೇನಂತೆ, 
ಅದು ಖಂಡನೀಯ, ಅಮಾನುಷ. 


1. ಜಾನಪದ ಸಾಮಾಜಿಕ ಕಥನ ಗೀತೆಗಳಲ್ಲಿ ದುಃಖಾಂತ ನಿರೂಪಣೆ, ಡಾ| ದೇವೇಂದ್ರ ಕುಮಾರ ಹಕಾರಿ,ಪು. 242. ; 


2. ಮೆಕೆಂಜೀ ಮ್ಯಾ ನ್ಯುಸ್ಕಿಪ್ಟ್‌ ಪ್‌ 


- ಸಂ.8, ಅನ್‌ಡೇಟೆಡ್‌ ಇನ್ಸ್‌ಕ್ರಿಪ್‌ಶನ್ಸ್‌ ಘ್ರಾಂ ಮೇಲೂರು -ಬ್ರಹ್ನ ಹ್ಮ ರೆಡ್ಡಿ. 


3. ಕೆರೆಗೆ ಹಾರ ೨ ಜಾನಪದ ಸಾಮಾಜಿಕ ಕಥನಗೀತೆಗಳಲ್ಲಿ ದುಃಖಾಂತ ನಿರೂಪಣೆ - ಪು.254 


೧೩೪ 


ಇತಿಹಾಸ ದರ್ಶನ 


1 
ಆ 


